ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 169 


ಉತ್ತರ ದಿನಾಂಕ 


ಶ್ರೀ ಗೋವಿಂದ ರಾಜು (ವಿಧಾನ ಸಭೆಯಿಂದ 
ಚುನಾಯಿತರಾದರವರು) 


11.03.2022 


.ಸಂ 


[UN 


ಪ್ರಶ್ನ 


ಉತ್ತರೆ 


ಜಲ ಜೀವನ್‌ ಮಿಷನ್‌ ಯೋಜನೆ 
ಎಂದಿನಿಂದ ಜಾರಿಗೆ ಬಂದಿದೆ ಹಾಗೂ 
ಈ ಯೋಜನೆಯ ಉದ್ದೇಶವೇನು; 


ಜಲ ಜೀವನ್‌ ಮಿಷನ್‌ ಯೋಜನೆಯು 15. ಆಗಸ್ಟ್‌ 2019 ರಂದು 
ಘೋಷಿಸಲಾಗಿದ್ದು ಯೋಜನೆಯ ಕಾರ್ಯಕಾರಿ ಮಾರ್ಗಸೂಚಿಯ. 
ಡಿಸೆಂಬರ್‌ 2019 ರಂದು ಹೊರಡಿಸಲಾಗಿರುತ್ತದೆ. 


ಸದರಿ ಯೋಜನೆಯಡಿ 2024ರೊಳಗಾಗಿ ರಾಜ್ಯದ ಎಲ್ಲಾ 
ಗ್ರಾಮೀಣ ಮನೆಗಳಿಗೆ 55 1೦೦ ಯಂತೆ ಶುದ್ಧ ಕುಡಿಯುವ ನೀರನ್ನು 
ಕಾರ್ಯಾತ್ಮಕ ನಳ ಸಂಪರ್ಕ ಮೂಲಕ ಸಮುದಾಯದ 
ಸಹಭಾಗಿತ್ವೆದೊಂದಿಗೆ ಒದಗಿಸುವ ಉದ್ದೇಶ ಹೊಂದಲಾಗಿದೆ. 


ಕೋಲಾರ ಜಿಲ್ಲೆಯಲ್ಲಿ ಈ ಯೋಜನೆಯಡಿ 
ಇದುವರೆಗೂ ಎಷ್ಟು ಮನೆಗಳಿಗೆ 
ಕುಡಿಯುವ ನೀರಿನ ಸಂಪರ್ಕ 
ಕಲ್ಪಿಸಲಾಗಿದೆ ಹಾಗೂ ಎಷ್ಟು ನೀರಿನ 
ಸಂಪರ್ಕ ಕಲ್ಪಿಸುವ ಗುರಿ ಹೊಂದಿದೆ; 


ಕೋಲಾರ ಜಿಲ್ಲೆಯಲ್ಲಿ ಜೆ.ಜೆ.ಎಂ. ಯೋಜನೆಯಡಿ ಪ್ರಸ್ತುತ ಸಾಲಿನಲ್ಲಿ 
122,140 ಕಾರ್ಯಾತ್ಮಕ ನಳ ನೀರು ಸಂಪರ್ಕ ಒದಗಿಸಲು ಕ್ರಿಯಾ 
ಯೋಜನೆ ಅನುಮೋದನೆಗೊಂಡಿದ್ದು, ಕಾಮಗಾರಿಗಳು ಪ್ರಗತಿಯ ವಿವಿಧ 
ಹಂತದಲ್ಲಿರುತ್ತವೆ ಮತ್ತು 60,626 ಕಾರ್ಯಾತ್ಮಕ ಸಳ ನೀರು ಸಂಪರ್ಕ 
ಕಲ್ಪಿಸಲು ಗುರಿಯನ್ನು ಹೊಂದಿದೆ. ನ್‌ 


ಈ ಯೋಜನೆಯ ಅನುಷ್ಠಾನಕ್ಕೆ ಯಾವ 
ರೀತಿಯ ತಾಂತ್ರಿಕತೆಯನ್ನು ಅಳವಡಿಸಿ 
ಕೊಳ್ಳಲಾಗುವುದು; 


ಯೋಜನೆಯ ಅನುಷ್ಟಾನಕ್ಕೆ ಜಿಲ್ಲೆಯಲ್ಲಿ Source Finding 
Committee ಅನ್ನು ರಚಿಸಲಾಗಿದ್ದು  ಸುಸ್ಥಿರವಾದಂತಹ 
ಜಲಮೂಲಗಳಿಂದ ಮನೆಮನೆಗೂ ಕಾರ್ಯಾತ್ಮಕ ನಳ ಸಂಪರ್ಕವನ್ನು 


ಕಲ್ಪಿಸಲು ಕ್ರಮಕೈಗೊಳ್ಳಲಾಗುತ್ತಿದೆ. 


ಯೋಜನೆಯಡಿ 
ಅನುದಾನವೆಷ್ಟು, 
ತರುವವರು 


ಜಿಲ್ಲೆಗೆ ಈ 
ಮಂಜೂರಾಗಿರುವ 
ಇದನ್ನು ಅನುಷ್ಠಾನಕ್ಕೆ 
ಯಾರು? 


ಕೋಲಾರ ಜಿಲೆಗೆ ಈ ಯೋಜನೆಯಡಿ ರೂ.31405.33ಲಕ್ಷಗಳ 
ಅನುದಾನಕ್ಕೆ 734 ಕಾಮಗಾರಿಗಳು ಅನುಮೋದನೆಗೊಂಡಿರುತ್ತದೆ. 
ಕಾಮಗಾರಿಗಳು" ಪ್ರಗತಿಯ ವಿವಿಧ ಹಂತದಲ್ಲಿರುತ್ತವೆ. ಗ್ರಾಮೀಣ 


"| ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಗ್ರಾಮ 


ಪಂಚಾಯಿತಿಯ ಸಹಯೋಗದೊಂದಿಗೆ ಅನುಷ್ಠಾನಗೊಳಿಸಲಾಗುವು ದು. 


 ಸರಃಗ್ರಾಕುನೀ&ನೈಇ 158 ಗ್ರಾನೀಸ(4)2022 


